CPMG/ KA/ BG-GPO/13/2003-2005 ಸುವರ್ಣ ಕರ್ನಾಟಕ - 2006 





ಕರ್ನಾಟಕ ರಾಜ್ಯಪತ್ರ 


ಹಕಟಿಸ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ನವೆಂಬರ್‌ ೨೪, ೨೦೦೫ (ಮಾರ್ಗಶಿರ ೩, ಶಕ ವರ್ಷ ೧೯೨೭) | ಸಂಚಿಕೆ ೪೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 











ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಸಿಆಸುಇ 399 ಆಸೇಇ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ಶ್ರೀ ಅಹಮದ್‌ ಹಸನ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ರಿಜಿಸ್ಟ್ರಾರ್‌ (ಮೌಲ್ಯಮಾಪನ), ಮೈಸೂರು ವಿಶ್ವವಿದ್ಯಾಲಯ, 
ಮೈಸೂರು ಇವರು ದಿನಾಂಕ: 12.07.2005 ರಿಂದ ಮತ್ತು 04.10.2005 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 

1958ರ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾಥಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1294 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
HIGH COURT OF KARNATAKA 
NOTIFICATION No. HCE.2/2004, Bangalore, Dated: 29" October, 2005 


In exercise of the powers conferred under Article 229 of the Constitution of India and Rule 7 of the 
High Court of Karnataka Service (Conditions of Service and Recruitment) Rules, 1973 and all other 
powers enabling thereunto, Hon'ble the Chief Justice is pleased to select and promote Smt. N.S. Usha, 
Judgement Writer as Senior Judgement Writer (Group-'B') in grade of Rs. 6000-150-7200-200-8800-260- 
1088-320-11200, with retrospective effect from 31.7.2004, in view of the orders passed by the Hon'ble 
High Court of Karnataka on 6.10.2005 in W.P.No. 45011/2004 and she is continued in the vacancy 
caused due to reversion of Smt. K.S. Parimala, Senior Judgement Writer as Judgement Writer w.e.f. 
31.7.2004. 


The Section Officer, HCA-1 Branch is hereby directed to draw and disburse the arrears of pay & 
allowances admissible to the said Officer w.e.f 31.7.2004. 


By Order of Hon'ble Chief Justice, 
P.R. 1293 A.P. MURARI 
Registrar (Judicial). 


(೪೪೯) 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 402 ಆಸೇಇ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ಶ್ರೀ ವಿ. ಶಂಕರ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು, ಕೈಮಗ್ಗ ಮತ್ತು ಜವಳಿ 
ಇಲಾಖೆ, ಬೆಂಗಳೂರು ಇವರು ದಿನಾಂಕ: 24.08.2005 ರಿಂದ 28.09.2005 ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
1958ರ ನಿಯಮ 8(15) (ಎಫ್‌) ರ ಪ್ರಕಾರ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1295 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 302 ಆಸೇಇ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ಶ್ರೀ ಎಂ.ಎ. ರಾಜಶೇಖರ್‌, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ, ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಜಿಲ್ಲೆ 
ಬೆಂಗಳೂರು (ಹಿಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ)), ಇವರಿಗೆ ಅನಾರೋಗ್ಯದ ಕಾರಣದ ಮೇರೆಗೆ 
ದಿನಾಂಕ: 08.08.2005ರಿಂದ 09.09.2005ರವರೆಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 114 ರಡಿ ಪರಿವರ್ತಿತ ರಜೆ 
ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1296 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 397 ಆಸೇಇ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ಶ್ರೀ ಚಿಕ್ಕಮುನಿಯಪ್ಪ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಸಹಾಯಕ ಆಯುಕ್ತರು (ಆಡಳಿತ), ಬೆಂಗಳೂರು ಮಹಾನಗರ 
ಪಾಲಿಕೆ, ಬೆಂಗಳೂರು ಇವರು ದಿನಾಂಕ 20.07.2005 ರಿಂದ 03.10.2005ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 
1958ರ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾವಧಿ ಎಂದು ಪರಿಗಣಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1297 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 432 ಸಿಶಾಸೇ 2005, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್‌ 2005 
2006 ನೇ ಸಾಲಿನಲ್ಲಿ, 58 ವರ್ಷ ವಯೋಮಿತಿಯು ಪೂರ್ಣಗೊಳ್ಳಲಿರುವ ಕರ್ನಾಟಕ ಸರ್ಕಾರ ಸಚಿವಾಲಯದ ಈ ಕೆಳಕಂಡ 
ಶಾಖಾಧಿಕಾರಿಗಳು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳ ಅಪರಾನ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ 


























ನಿವೃತ್ತರಾಗಲಿರುವರು. 

ಕ್ರ. ಶಾಖಾಧಿಕಾರಿಯ ಹೆಸರು ಮತ್ತು ಜನ್ಮದಿನಾಂಕ ನಿವೃತ್ತರಾಗಲಿರುವ 

ಸಂ. ಕಾರ್ಯನಿರ್ವಹಿಸುತ್ತಿರುವ ಇಲಾಖೆ ದಿನಾಂಕ 
ಶ್ರೀ / ಶ್ರೀಮತಿ 

01. | ಜಡಿಯಪ್ಪ ಪಿ.ಆರ್‌., 21.01.1948 31.01.2006 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸ್ವೀಮರ) 

02. | ರಾಮಚಂದ್ರಪ್ಪ ಎಸ್‌., 17.02.1948 28.02.2006 
ಕರ್ನಾಟಕ ರಾಜ್ಯ 5ನೇ ವೇತನ ಆಯೋಗ 

03. ವೆಂಕಟೇಶಯ್ಯ ಎಸ್‌., 20.02.1948 28.02.2006 
ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವಾ ಇಲಾಖೆ 
(ಸ್ವೀಮರ) 

04. | ಹೊಂಬೇಗೌಡ ಹೆಚ್‌., 20.03.1948 31.03.2006 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಸ್ವೀಮರ) 

05. | ಜಯಪ್ರಕಾಶ್‌ ನಾರಾಯಣ, 02.04.1948 30.04.2006 
ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 

06. | ಕೃಷ್ಣಶೆಟ್ಟಿ ಕೆ.ಆರ್‌., 31.05.1948 31.05.2006 
ನಗರಾಭಿವೃದ್ಧಿ ಇಲಾಖೆ (ಸಮನ್ವಯ) 




















ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ ೪೫೧ 
































07. | ಮಾದಯ್ಯ ಸಿ., 03.06.1948 30.06.2006 
ಶಿಕ್ಷಣ ಇಲಾಖೆ (ಸೇವೆಗಳು-3) 

08. | ಜಯರಾಂ ಬಿ., 06.06.1948 30.06.2006 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ಪಾಸ್‌ಪೋರ್ಟ್‌ ಮತ್ತು 
ವಿದೇಶಿಯರು) 

09. | ನರಸಿಂಹಮೂರ್ತಿ ಡಿ.ಕೆ., 06.06.1948 30.06.2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಾಮಾನ್ಯ-ಎ) 

10. | ಧನಲಕ್ಷ್ಮಿಕೆ., 13.06.1948 30.06.2006 
ಇಂಧನ ಇಲಾಖೆ (ಸ್ವೀಮರ) 

11. | ಶ್ರೀನಿವಾಸಯ್ಯ ಎಂ., 06.07.1948 31.07.2006 
ಕರ್ನಾಟಕ ಸರ್ಕಾರ ಸಚಿವಾಲಯ ತರಬೇತಿ ಸಂಸ್ಥೆ 

12. | ಗೋಪಾಲ್‌ರಾವ್‌ ಸಿ.ಎನ್‌., 15.07.1948 31.07.2006 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ (ವ್ಯಾಜ್ಕಾ-1) 

13. | ಕಾಂತರಾಜು, 15.07.1948 31.07.2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ-ಇ) 

14. | ಸತ್ಯಮೂರ್ತಿರಾವ್‌ ಎನ್‌.ಎಸ್‌., 11.09.1948 30.09.2006 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಜನಸ್ಪಂದನ ಕೋಶ) 

15. | ನೀಲಕಂಠನ್‌ ಒ., 12.10.1948 31.10.2006 
ವಸತಿ ಇಲಾಖೆ (ವಸತಿ) 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಹೆಚ್‌. ಶೇಷಗಿರಿ 
ಪಿ.ಆರ್‌. 1298 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸಿಬ್ಬಂದಿ). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 334 ಸಅಸೇ 2005, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2005 
ಶ್ರೀ ಜಿ. ಲಕ್ಷ್ಮೀಕಾಂತ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಕಾರ್ಯಾಧ್ಯಯನ-1), ಕರ್ನಾಟಕ ಸರ್ಕಾರದ 
ಸಚಿವಾಲಯ ಇವರು ದಿನಾಂಕ: 23.9.2005 ರಿಂದ 27.9.2005 ರವರೆಗೆ (ಒಟ್ಟು 05 (ಐದು ದಿವಸಗಳು) ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯಲ್ಲಿ ಸ್ಥಳ ನಿಯುಕ್ತಿಗಾಗಿ ಕಾಯ್ದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 8 (15) (ಎಫ್‌) ರ ಅನ್ವಯ 
ಕಡ್ಡಾಯ ನಿರೀಕ್ಷಣಾ ಅವಧಿ ಎಂದು ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1299 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 496 ಸೆಅಸೆ 2005, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌ 2005 
ಶ್ರೀ ಎಂ. ಮಹೇಶ್ವರರಾವ್‌, ಐ.ಎ.ಎಸ್‌. ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ ಮತ್ತು 
ಹಣಕಾಸು ಸಂಸ್ಥೆ, ಬೆಂಗಳೂರುರವರು ಪ್ರಸಕ್ತ 2004-2005ರ ಬ್ಲಾಕ್‌ ಅವಧಿಯಲ್ಲಿ ಅವರ ಸ್ವಗ್ರಾಮವಾದ ಹೈದರಾಬಾದ್‌ಗೆ ಹೋಗಿ-ಬರಲು ಸ್ವಗ್ರಾಮ 
ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. ಈ ಉದ್ದೇಶಕ್ಕಾಗಿ ಸಕ್ಷಮ ಪ್ರಾಧಿಕಾರದಿಂದ ಸಾಂಧರ್ಭಿಕ ರಜೆಯನ್ನು 
ಮಂಜೂರು ಮಾಡಿಸಿಕೊಳ್ಳುವ ಷರತ್ತಿಗೆ ಒಳಪಟ್ಟು ಈ ಮಂಜೂರಾತಿಯನ್ನು ನೀಡಿದೆ. 
ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣ ಭತ್ಯೆ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣ ಭತ್ಯೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1300 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಇಂಧನ ಸಜಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಎನ್‌ 233 ಇಬಿಎಸ್‌ 2005, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2005 
ಕರ್ನಾಟಕ ಸರ್ಕಾರದ ವಿದ್ಯುತ್‌ ಪರಿವೀಕ್ಷಣಾ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಈ ಕೆಳಕಂಡ ಉಪ ವಿದ್ಯುತ್‌ ಪರಿವೀಕ್ಷಕರುಗಳಿಗೆ 
ರೂ. 9580-14,200ರ ವೇತನ ಶ್ರೇಣಿಯ ವಿದ್ಯುತ್‌ ಪರಿವೀಕ್ಷಕರ ಹುದ್ದೆಗೆ ಸ್ಥಾನಪನ್ನ ಪದೋನ್ನತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ 


ಭಾಗ - ೨ 




















ಕ್ರ. ಉಪ ವಿದ್ಯುತ್‌ ಪರಿವೀಕ್ಷಕರ ಹೆಸರು ಮತ್ತು ಕಾರ್ಯ ಪದೋನ್ನತಿ ನೀಡಿ ನೇಮಕ ಮಾಡಿದ ಸ್ಥಳ 
ಸಂ. ನಿರ್ವಹಿಸುತ್ತಿರುವ ಸ್ಥಳ 
1 ಶ್ರೀ ಎಂ. ಚಂದ್ರಶೇಖರ್‌, ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿರೀಕ್ಷಕರ 
ಉಪ ವಿದ್ಯುತ್‌ ಪರಿವೀಕ್ಷಕರು, ಮೈಸೂರು. ಹುದ್ದೆಗೆ 
2 ಶ್ರೀ ಆನಂದ ಜಿ. ದೇಶಪಾಂಡೆ, ಬಿಜಾಪೂರ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಉಪ ವಿದ್ಯುತ್‌ ಪರಿವೀಕ್ಷಕರು, ಬಾಗಲಕೋಟೆ. ಹುದ್ದೆಗೆ 
3 ಶ್ರೀ ಮಂಜುನಾಥ್‌, ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಉಪ ವಿದ್ಯುತ್‌ ಪರಿವೀಕ್ಷಕರು, ಕೇಂದ್ರಕಛೇರಿ, ಬೆಂಗಳೂರು ಹುದ್ದೆಗೆ 
4 ಶ್ರೀ ಕೆ.ಸಿ. ರೆಡ್ಡಿ, ಬಳ್ಳಾರಿ ಜಿಲ್ಲೆಯಲ್ಲಿ ಖಾಲಿ ಇರುವ ವಿದ್ಯುತ್‌ ಪರಿವೀಕ್ಷಕರ 
ಉಪ ವಿದ್ಯುತ್‌ ಪರಿವೀಕ್ಷಕರು, ಬಳ್ಳಾರಿ ಹುದ್ದೆಗೆ 














ಈ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಜಾರಿಗೆ ಬರುವಂತೆ ಹದಿನೈದು ದಿನಗಳ ಒಳಗಾಗಿ ಹಾಲಿ ಇರುವ ಹುದ್ದೆಯಿಂದ ಬಿಡುಗಡೆ 
ಹೊಂದಿ, ಪದೋನ್ನತಿ ನೀಡಿ ನೇಮಕ ಮಾಡಿದ ಸ್ಥಳಕ್ಕೆ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಭರಫಾಜಪ್ಪ 
ಪೀಠಾಧಿಕಾರಿ, ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 40 ಇಆತ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ದಿನಾಂಕ 26ನೇ ಆಗಸ್ಟ್‌ 2005ರ ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ ಶಾಖೆಯ ಅಧಿಸೂಚನೆ ಸಂಖ್ಯೆ: ಇಡಿ 89 ಡಿಸಿಇ 2005ರಲ್ಲಿ ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಲಾಗಿರುವ ಡಾ. ಮಹಮದ್‌ ಫಾರೂಕ್‌ ಅಹಮದ್‌, ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ 
ಪ್ರಥಮ ದರ್ಜೆ ಕಾಲೇಜು, ಬೀದರ್‌, ಅವರನ್ನು ನಿಯೋಜನೆ ಮೇಲೆ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವೇತನ 
ಶ್ರೇಣಿ ರೂ. 6000-11,200ರಲ್ಲಿ, ಬೀದರ್‌ ಜಿಲ್ಲಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾಗಿ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಹೆಚ್‌.ಕೆ. ಅನುಸೂಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ತರಬೇತಿ). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 51 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 18ನೇ ಅಕ್ಟೋಬರ್‌ 2005 
1. ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಅಸ್ಥಿಚಿಕಿತ್ಸಾ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರುಗಳಿಗೆ 16400-20000 ರೂ.ಗಳ AICTE 
ವೇತನ ಶ್ರೇಣಿಯ ಅಸ್ಥಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ತಕ್ಷಣದಿಂದ ಜಾರಿಗೆ ಬರುವಂತೆ ಬಡ್ತಿ ನೀಡಿ ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರುಗಳ ಮುಂದೆ ತೋರಿಸಿರುವ ಸ್ಥಾನದಲ್ಲಿ ನೇಮಿಸಲಾಗಿದೆ. 


ಪಿ.ಆರ್‌. 1301 


ಪಿ.ಆರ್‌. 1302 








ಕ್ರಮ ಹೆಸರು ಹೊಂದಿರುವ ಹುದ್ದೆ ಬಡ್ತಿ ಮೇಲೆ ನೇಮಿಸಬಹುದಾದ ಹುದ್ದೆ 
ಸಂಖ್ಯೆ ಮತ್ತು ಕಾಲೇಜು 
1 ಡಾ: ಐ.ಹೆಚ್‌. ನಾಗನಗೌಡರ್‌, ಅಸ್ಥಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು ಬೆಂಗಳೂರು ವೈದ್ಯಕೀಯ ಕಾಲೇಜು - 
ಅಸ್ಥಿಚಿಕಿತ್ಸಾಶಾಸ್ತ್ರ , ನಿವೃತ್ತರಾದ ಡಾ: ಕೆ.ಎಸ್‌. ನಟರಾಜರವರ ಸ್ಥಾನದಲ್ಲಿ ಈ ಹುದ್ದೆಯನ್ನು 


ಸಹಾಯಕ ಪ್ರಾಧ್ಯಾಪಕರು, ನಿಯೋಜನೆ ಮೇಲೆ ಕಿಮ್ಸ್‌ ಪದಗ್ರಹಿಸಿದ ಮರುದಿನದಿಂದ ಹುಬ್ಬಳ್ಳಿಯ ಕಿಮ್ಸ್‌ನ ಅಸ್ಜಿಚಿಕಿತ್ಸಾ ಶಾಸ್ತ್ರ 
ಹುಬ್ಬಳ್ಳಿ ಪ್ರಾಧ್ಯಾಪಕರ ಖಾಲಿ ಹುದ್ದೆಯಲ್ಲಿ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ 
ಮೇಲೆ ನಿಯೋಜಿಸಿ ನೇಮಿಸಲಾಗಿದೆ. 





2 ಡಾ: ಡಿ. ಪ್ರಭಂಜನ್‌ಕುಮಾರ್‌, ಅಸ್ಥಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು ಬೆಂಗಳೂರು ವೈದ್ಯಕೀಯ ಕಾಲೇಜು - 
ಅಸ್ಲಿಚಿಕಿತ್ಸಾಶಾಸ್ತ ನಿವೃತ್ತರಾದ ಡಾ: ಬಿ.ಎಸ್‌. ಜಯಕೃಷ್ಣರೆಡ್ಡಿ ರವರ ಸ್ಥಾನದಲ್ಲಿ ಈ ಹುದ್ದೆಯನ್ನು 

ಥಿ ನ್‌? ಲಮ ಏಣಿ ಥಿ ಮೊ ಐ 3 
ಸಹಾಯಕ ಪ್ರಾಧ್ಯಾಪಕರು, ನಿಯೋಜನೆ ಮೇಲೆ ವಿಮ್ಸ್‌ ಪದಗ್ರಹಿಸಿದ ಮರುದಿನದಿಂದ ಬಳ್ಳಾರಿಯ ವಿಮ್ಸ್‌ನ ಅಸ್ಲಿಚಿಕಿತ್ಸಾ ಶಾಸ್ತ್ರ 
ಬಳ್ಳಾರಿ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ 
ನಿಯೋಜಿಸಿ ನೇಮಕ ಮಾಡಲಾಗಿದೆ. 








3 ಡಾ: ಕಿರಣ್‌ ಕಾಳಯ್ಯ, 

ಅಸ್ಥಿಚಿಕಿತ್ಸಾಶಾಸ್ತ್ರ , 

ಸಹಾಯಕ ಪ್ರಾಧ್ಯಾಪಕರು, ಮೈಸೂರು ವೈದ್ಯಕೀಯ 
ಕಾಲೇಜು. 


ಅಸ್ಥಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು ಮೈಸೂರು ವೈದ್ಯಕೀಯ ಕಾಲೇಜು - 
ಲಿ ಜಿ ಸ 
ನಿವೃತ್ತರಾದ ಡಾ: ಟಿ. ಮಂಜುನಾಥರವರ ಸ್ಥಾನದಲ್ಲಿ 























ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ ೪೫೩ 
4 ಡಾ: ಕೊರ್ಲಹಳ್ಳಿ ಸುರೇಶ್‌ ಅಂದಾನಪ್ಪ, ಅಸ್ತಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು ಮೈಸೂರು ವೈದ್ಯಕೀಯ ಕಾಲೇಜು - ಡಾ: 
ಅಸ್ಥಿಚಿಕಿತ್ಸಾಶಾಸ್ತ್ರ ಸ ಹೆಚ್‌.ಸಿ. ನಂಜುಂಡಪ್ಪ ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ಈ 

ಸಹಾಯಕ ಪ್ರಾಧ್ಯಾಪಕರು, ನಿಯೋಜನೆ ಮೇಲೆ ಹುದ್ದೆಯನ್ನು ಪದಗ್ರಹಿಸಿದ ಮರುದಿನದಿಂದ ಹುಬ್ಬಳ್ಳಿಯ ಕಿಮ್ಸ್‌ನ ಅಸ್ಚಿಚಿಕಿತ್ಸಾ 

ಕಿಮ್ಸ್‌, ಹುಬ್ಬಳ್ಳಿ. ಶಾಸ್ತ್ರ ಪ್ರಾಧ್ಯಾಪಕರ ಖಾಲಿ ಹುದ್ದೆಯಲ್ಲಿ ಅವರ ಸ್ವಂತ ವೇತನ ಮತ್ತು 


ಶ್ರೇಣಿಯ ಮೇಲೆ ನಿಯೋಜಿಸಿ ನೇಮಿಸಲಾಗಿದೆ. 





ಡಾ: ಕೆ.ಎಸ್‌. ಮಂಜುನಾಥ್‌, 
ಅಸ್ಲಿಚಿಕಿತ್ಸಾಶಾಸ್ತ , 
ಉ ಗಿ 
ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ 
ಕಾಲೇಜು. 


ಅಸ್ತಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು - 
ವರ್ಗಾವಣೆಯಾದ ಡಾ: ಐ.ಹೆಚ್‌. ನಾಗನಗೌಡರ್‌ ರವರ ಸ್ಥಾನದಲ್ಲಿ. 




















6 ಡಾ: ಶಿವಾನಂದ ದೊಡ್ಡಮನಿ, ಅಸ್ತಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರು ಮೈಸೂರು ವೈದ್ಯಕೀಯ ಕಾಲೇಜು. ಡಾ: 
ಅಸ್ಥಿಚಿಕಿತ್ಸಾಶಾಸ್ತ್ರ , ಕೊರ್ಲಹಳ್ಳಿ ಸುರೇಶ್‌ ಅಂದಾನಪ್ಪ ರವರ ವರ್ಗಾವಣೆಯಿಂದ ತೆರವಾದ 
ಸಹಾಯಕ ಪ್ರಾಧ್ಯಾಪಕರು, ನಿಯೋಜನೆ ಮೇಲೆ ಸ್ಥಾನದಲ್ಲಿ. ಈ ಹುದ್ದೆಯನ್ನು ಪದಗ್ರಹಿಸಿದ ಮರುದಿನದಿಂದ ಹುಬ್ಬಳ್ಳಿಯ 
ಕಿಮ್ಸ್‌, ಹುಬ್ಬಳ್ಳಿ. ಕಿಮ್ಸ್‌ನ ಅಸ್ಚಿಚಿಕಿತ್ಸಾ ಶಾಸ್ತ್ರ ಪ್ರಾಧ್ಯಾಪಕರ ಖಾಲಿ ಹುದ್ದೆಯಲ್ಲಿ ಅವರ ಸ್ವಂತ 

ವೇತನ ಮತ್ತು ಶ್ರೇಣಿಯ ಮೇಲೆ ನಿಯೋಜಿಸಿ ನೇಮಿಸಲಾಗಿದೆ. 

7 ಡಾ: ಕೆ. ರಮೇಶ್‌ಕೃಷ್ಣ, ಅಸ್ತಿಚಿಕಿತ್ಸಾಶಾಸ್ತ್ರ ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್‌ ಕಾಲೇಜು - 
ಅಸ್ಥಿಚಿಕಿತ್ಸಾಶಾಸ್ತ್ರ , ವರ್ಗಾವಣೆಯಾದ ಡಾ: ಡಿ. ಪ್ರಭಂಜನ್‌ ಕುಮಾರ್‌ ರವರ ಸ್ಥಾನದಲ್ಲಿ. 
ಸಹಾಯಕ ಪ್ರಾಧ್ಯಾಪಕರು, ಬೆಂಗಳೂರು ಮೆಡಿಕಲ್‌ 
ಕಾಲೇಜು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1303 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 


ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಎನ್‌ 153 ಇಇಬಿ 2005, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್‌, 2005 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಅಧಿಸೂಚನೆ ಸಂಖ್ಯೆ ಸಿಆಸುಇ 50 ಎಸ್‌ಎಫ್‌ಪಿ 2005 ದಿನಾಂಕ: 26.9.2005 ರನ್ವಯ 





ಇಂಧನ ಇಲಾಖೆಯ ಅಧೀನಕ್ಕೆ ನೀಡಲಾದ ಶ್ರೀ ಕನ್ಹರ್‌ಪಾಲ್‌, ಐ.ಎಫ್‌.ಎಸ್‌. (ಕೆಎನ್‌-79), ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ (ನೇಮಕಾತಿ 
ನಿರೀಕ್ಷಣೆಯಲ್ಲಿ), ಅರಣ್ಯ ಭವನ, ಬೆಂಗಳೂರು ಇವರನ್ನು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಬೆಂಗಳೂರು ಇಲ್ಲಿ ಶ್ರೀ ಎಸ್‌. ಶಿವಪ್ರಕಾಶ್‌ ರವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದ ವರೆಗೆ ಮರುನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಅಧಿಸೂಚನೆ 

ಸಂಖ್ಯೆ: ಇಎನ್‌ 161 ಇಇಬಿ 2005, ಬೆಂಗಳೂರು, ದಿನಾಂಕ: 26ನೇ ಅಕ್ಟೋಬರ್‌, 2005 

ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ 74(ಬಿ) ರನ್ವಯ ಶ್ರೀ ವಸಂತಕುಮಾರ್‌, ಮುಖ್ಯ 
ವಿದ್ಯುತ್‌ ಅಭಿಯಂತರರು, ಬೆಂಗಳೂರು ಮಹಾನಗರ ಪಾಲಿಕೆ ವಲಯ, ಬೆಂಗಳೂರು ಇವರನ್ನು ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿಯ 
ತಾಂತ್ರಿಕ ನಿರ್ದೇಶಕರ ಹುದ್ದೆಗೆ (ಶ್ರೀ ಬಿ.ಎಂ. ಗೋವಿಂದರಾಜುರವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ಹಾಗೂ ಬೆಂಗಳೂರು ವಿದ್ಯುತ್‌ 
ಸರಬರಾಜು ಕಂಪನಿಯ ಸಂಘ ನಿಯಮಾವಳಿ ಪತ್ರದ ಆರ್ಟಿಕಲ್‌ ಅಸೋಸಿಯೇಷನ್‌ 74(ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ನಿದೇಶಕ 
ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 

ಸಂಖ್ಯೆ: ಕಂಇ 59 ಆರ್‌ಇಹೆಚ್‌ 2004, ಬೆಂಗಳೂರು, ದಿನಾಂಕ: 27ನೇ ಅಕ್ಟೋಬರ್‌ 2005 

ತುಂಗಾ ಮೇಲ್ದಂಡೆ ಯೋಜನೆಯಿಂದ ಮುಳುಗಡೆಯಾಗಲಿರುವ ನಿರಾಶ್ರಿತರಾದ ಜನರಿಗೆ ಪುನರ್ವಸತಿ ಪುನರ್‌ ನಿರ್ಮಾಣ ಕಾರ್ಯಗಳನ್ನು 
ಕಲ್ಪಿಸಲು ಜಿಲ್ಲಾಮಟ್ಟದ ಪುನರ್ವಸತಿ ಸಲಹಾ ಸಮಿತಿಯನ್ನು ರಚಿಸಿ ದಿನಾಂಕ: 20.8.2005 ರಂದು ಅಧಿಸೂಚನೆಯನ್ನು ಪರಿಷ್ಕರಿಸಿ ತುಂಗಾ ಮೇಲ್ದಂಡೆ 


ಪಿ.ಆರ್‌. 1304 


ಪಿ.ಆರ್‌. 1305 


೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ ಭಾಗ - ೨ 





ಯೋಜನೆ ಪುನರ್ವಸತಿ ಸಲಹಾ ಸಮಿತಿಗೆ ಶ್ರೀ ಜೀವರಾಜ್‌ ದಿ.ಎನ್‌. ಶಾಸಕರು ಶೃಂಗೇರಿರವರನ್ನು ಅಧಿಕಾರೇತರ ಸದಸ್ಯರೆಂದು ಸೇರ್ಪಡೆ ಮಾಡಿ 
ಆದೇಶವನ್ನು ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಕೆ. ಪುರುಷೋತ್ತಮ 
ಪಿ.ಆರ್‌. 1306 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಪುನರ್ವಸತಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 119 ಆಸೇವ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ಅಮಾನತ್ತು ತೆರವುಗೊಂಡು ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಶ್ರೀ ಎಸ್‌.ಎಂ. ಪನಾಲಿ, ಇವರನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿರ್ದೇಶಕರು, ಅಲ್ಪಸಂಖ್ಯಾತರ ಇಲಾಖೆ, 
ಬೆಂಗಳೂರು ಹುದ್ದೆಗೆ - ಶ್ರೀ ಮೀರ್‌ ಅನೀಸ್‌ ಅಹಮದ್‌, ಇವರ ಸ್ಥಾನದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ವಿ. ಪ್ರಭು 
ಪಿ.ಆರ್‌. 1307 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 245 ಸಅಸೇ 2005, ಬೆಂಗಳೂರು, ದಿನಾಂಕ: 22ನೇ ಅಕ್ಟೋಬರ್‌ 2005 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಅಧೀನ ಕಾರ್ಯದರ್ಶಿ, ಶ್ರೀ ಹೆಚ್‌.ಆರ್‌. ನಾಗೇಂದ್ರ, ಸಿ.ಆ.ಸು.ಇ. (ಸೇವೆಗಳು-3), 
ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 5ನೇ ರಾಜ್ಯ ವೇತನ ಆಯೋಗದಲ್ಲಿ ಖಾಲಿಯಿರುವ ಅಧೀನ 
ಕಾರ್ಯದರ್ಶಿ ಹುದ್ದೆಗೆ ನಿಯೋಜಿಸಲಾಗಿದೆ. 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಕೆ. ರಘುರಾಂ ಭಂಡಾರಿ, ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವಾ 
ನಿಯಮಗಳು), ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧೀನ ಕಾರ್ಯದರ್ಶಿ, ಸಿ.ಆ.ಸು.ಇ. (ಸೇವೆಗಳು-3) 
- ಶ್ರೀ ಹೆಚ್‌.ಆರ್‌. ನಾಗೇಂದ್ರ ಇವರ ನಿಯೋಜನೆಯಿಂದ ತೆರವಾದ ಸ್ಥಾನದಲ್ಲಿ ಆಂತರಿಕವಾಗಿ ವರ್ಗಾಯಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ವಿ. ಪ್ರಭು 
ಪಿ.ಆರ್‌. 1308 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ತಿದ್ದೋಲೆ 
ಸಂಖ್ಯೆ: ಆಕುಕ 107 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 21ನೇ ಅಕ್ಟೋಬರ್‌ 2005 
ತಾ: 18.10.2005 ಸಂಖ್ಯೆ: ಆಕುಕ 107 ಎಂಎಂಸಿ 2005ರ ಅಧಿಸೂಚನೆಯಲ್ಲಿ ಮೈಸೂರು ವೈದ್ಯಕೀಯ ಕಾಲೇಜಿನ P & SM 
ಉಪನ್ಯಾಸಕ ಡಾ: ಎಸ್‌.ಜಿ. ಚಂದ್ರಕುಮಾರ್‌ ರವರಿಗೆ ಬಡ್ತಿ ನೀಡಿ ಮೈಸೂರು ವೈದ್ಯಕೀಯ ಕಾಲೇಜಿನ ೧ & 51! ಸಹಾಯಕ ಪ್ರಾಧ್ಯಾಪಕ 
ಹುದ್ದೆಯಲ್ಲಿ ಡಾ: ಎಂ.ಪಿ. ಶಾರಾದಾ ರವರ ಬಡ್ತಿಯಿಂದ ತೆರವಾದ ಹುದ್ದೆಯಲ್ಲಿ ಎಂಬ ನಮೂದನೆಯ ಬದಲು ಡಾ: ಟಿ.ಎಂ. ಶಿವಸ್ವಾಮಿರವರ 
ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಲಾಗಿದೆಯೆಂದು ಪುನರ್‌ ಪ್ರತಿಷ್ಟಾಪಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1309 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 
ಸಂಖ್ಯೆ: ಆಕುಕ 1 ಎಂಸಿಎಲ್‌ 2005 (ಭಾಗ-೪), ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌ 2005 
ದಿ: 14.09.2005 ಸಂಖ್ಯೆ: ಆಕುಕ 104 ಎಂಎಸ್‌ಎಸ್‌ 2005ರ ಅಧಿಸೂಚನೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ಇಲಾಖೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲ್ಲೂಕು ಆಸ್ಪತ್ರೆಯ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಡಾ: ಎಸ್‌. ಸುರೇಶ್‌ ಕನಕಣ್ಣವರ್‌ 
ರವರನ್ನು ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಓ.ಬಿ.ಜಿ. ಉಪನ್ಯಾಸಕರ ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ನೀಡಿರುವುದರಿಂದ ಅವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಬೆಂಗಳೂರು ವೈದ್ಯಕೀಯ ಕಾಲೇಜಿನ ಓ.ಬಿ.ಜಿ. ಉಪನ್ಯಾಸಕ ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಓ.ಬಿ.ಜಿ. 
ಉಪನ್ಯಾಸಕರಾಗಿದ್ದ ಡಾ: ಕನಕದುರ್ಗರವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ ನಿಯೋಜನೆ ಮೇಲೆ ಮುಂದಿನ ಆದೇಶದವರೆಗೆ ಅವರ ಸ್ವಂತ 
ವೇತನ ಮತ್ತು ಶ್ರೇಣಿಯ ಮೇಲೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1310 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ ೪೫೫ 





ಅಧಿಸೂಚನೆ 
ಸಂಖ್ಯೆ: ಆಕುಕ 129 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 19ನೇ ಅಕ್ಟೋಬರ್‌ 2005 
1. ಮೈಸೂರು ವೈದ್ಯಕೀಯ ಕಾಲೇಜಿನ ಮೂತ್ರರೋಗಶಾಸ್ತ್ರ ಪ್ರಾಧ್ಯಾಪಕ ಡಾ: ಕಾಮತ್‌ ಅನಂತ ಜನಾರ್ದನ್‌ ರವರನ್ನು ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ವರ್ಗಾಯಿಸಿ ಬೆಂಗಳೂರಿನ ನೆಪ್ರೋ ಯುರಾಲಜಿ ಸಂಸ್ಥೆಯಲ್ಲಿ ಮೂತ್ರರೋಗಶಾಸ್ತ್ರ ಪ್ರಾಧ್ಯಾಪಕರ ಖಾಲಿ ಹುದ್ದೆಯಲ್ಲಿ ಅವರ ಸ್ವಂತ 
ವೇತನ ಮತ್ತು ಶ್ರೇಣಿಯ ಮೇಲೆ ಮುಂದಿನ ಆದೇಶದವರೆಗೆ ನಿಯೋಜಿಸಿ ನೇಮಿಸಲಾಗಿದೆ. 
2. ಅವರ ನಿಯೋಜನಾ ಷರತ್ತು ಹಾಗೂ ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
3. ಈ ವರ್ಗಾವಣೆಯು ಅವರ ಕೋರಿಕೆ ಮೇರೆಗೆ ಜಾರಿಗೊಳಿಸಿರುವುದರಿಂದ ಅವರು ಯಾವುದೇ ವರ್ಗಾವಣೆ ಸೌಲಭ್ಯಗಳಿಗೆ 
ಅರ್ಹರಾಗಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ನಾಗರಾಜು 
ಪಿ.ಆರ್‌. 1311 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, (ವೈದ್ಯಕೀಯ ಶಿಕ್ಷಣ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 318 ಆಸೇಇ 2005, ಬೆಂಗಳೂರು, ದಿನಾಂಕ: 3ನೇ ನವೆಂಬರ್‌ 2005 

ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕೆ.ಎ.ಎಸ್‌. ಹಿರಿಯ ಶ್ರೇಣಿ ಅಧಿಕಾರಿ, ಶ್ರೀ ಕೆ.ಎಸ್‌. ಜೈಪ್ರಕಾಶ್‌ ರೆಡ್ಡಿ ಇವರಿಗೆ ಕರ್ನಾಟಕ ಸಿವಿಲ್‌ 
ಸೇವಾ ನಿಯಮಾವಳಿಗಳ ನಿಯಮ 285(1)(ಎ)ರ ಅನ್ವಯ ದಿನಾಂಕ: 03.11.2005 ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವಇಚ್ಚಾ ನಿವೃತ್ತಿ 
ಹೊಂದಲು ಅನುಮತಿ ನೀಡಲಾಗಿದೆ. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಈ ದಿನ ಅಪರಾಹ್ನದಂದು ಕರ್ತವ್ಯದಿಂದ 
ವಿಮುಕ್ತಿಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ವಿ. ಪ್ರಭು 
ಪಿ.ಆರ್‌. 1312 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-). 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 200 ಪೊಪೆಸೆ 2005, ಬೆಂಗಳೂರು, ದಿನಾಂಕ: 25ನೇ ಅಕ್ಟೋಬರ್‌ 2005 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲೋಇ 437 ಸೇಸಎ 2004, ದಿನಾಂಕ: 09.09.05ರಲ್ಲಿ ಲೋಕೋಪಯೋಗಿ ಇಲಾಖೆಯ ಶ್ರೀ 
ಹೆಚ್‌.ಕೆ.ಕಮಲನಾಥ್‌, ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ರವರ ಸೇವೆಯನ್ನು ಪುನರ್‌ ಸ್ಥಳ ನಿಯುಕ್ತಿಗಾಗಿ ಒಳಾಡಳಿತ ಇಲಾಖೆಯ ವಶಕ್ಕೆ 
ನೀಡಿದ್ದು, ಸದರಿಯವರನ್ನು ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದ ವರೆಗೆ ಕರ್ನಾಟಕ ರಾಜ್ಯ ಪೊಲೀಸ್‌ ಗೃಹ ನಿರ್ಮಾಣ ನಿಗಮ 
ನಿಯಮಿತದಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಯಲ್ಲಿ ಪುನರ್‌ ಸ್ಥಳ ನಿಯುಕ್ತಿಗೊಳಿಸಿ ಆಧೇಶಿಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಎನ್‌. ರವಿಪ್ರಕಾಶ್‌ 
ಪಿ.ಆರ್‌. 1313 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರಭಾರ), 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


HIGH COURT OF KARNATAKA 


NOTIFICATION No. GOB (1) 290/2005, Bangalore, Dated: 27" October, 2005 
The Il Addl. Civil Judge (Jr.Dn.) and JMFC., Bhadravathi, is concurrently appointed as the | Addl. 
Civil Judge (Jr.Dn.) and JMFC., Bhadravathi, during the Maternity Leave period of Smt. Roopa.R. 
Kulkarni, | Addl. Civil Judge (Jr.Dn.) and JMFC., Bhadravathi, from 10.10.2005 to 21.2.2006 (bdi). 
By Order of the High Court, 
P.R. 1314 A.P. MURARI 
Registrar (Judicial). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 531 ಸೆಅಸೆ 2005, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್‌ 2005 
ಶ್ರೀ ಕೆ.ಎಸ್‌. ಮಂಜುನಾಥ್‌, ಐ.ಎ.ಎಸ್‌., ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮದಾಯ ದತ್ತಿಗಳ ಇಲಾಖೆ, 
ಇವರಿಗೆ ಹಾಗೂ ಅವರ ಕುಟುಂಬದ ಈ ಕೆಳಕಾಣಿಸಿದ ಸದಸ್ಯರಿಗೆ ಪ್ರಸಕ್ತ 2002-2005ರ ಬ್ಲಾಕ್‌ ಅವಧಿಯಲ್ಲಿ ಡಾರ್ಜಿಲಿಂಗ್‌ಗೆ ಹೋಗಿ-ಬರಲು 


೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ನವೆಂಬರ್‌ ೨೪, ೨೦೦೫ ಭಾಗ - ೨ 





ಕೇಂದ್ರ ನಿಯಮದಡಿಯಲ್ಲಿ ರಜಾ ಪ್ರಯಾಣ ರಿಯಾಯಿತಿಯನ್ನು ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಲಾಗಿದೆ. ಸಕ್ಷಮ ಪ್ರಾಧಿಕಾರದಿಂದ 
ಅನುಮತಿ ಪಡೆಯುವ ಷರತ್ತಿಗೊಳಪಟ್ಟು ಈ ಮಂಜೂರಾತಿಯನ್ನು ನೀಡಿದೆ. ದಿನಾಂಕ: 29.10.2005 ರಿಂದ 07.11.2005ರ ಅವಧಿಯಲ್ಲಿ ದಿನಾಂಕ: 
30.10.2005, 02.11.2005 ಹಾಗೂ 04.11.2005ರ ಸಾರ್ವತ್ರಿಕ ರಜೆಗಳನ್ನು ಹಾಗೂ ದಿನಾಂಕ: 29.10.2005, 03.11.2005 ಮತ್ತು 07.11.2005 
ರಂದು ಸಾಂದರ್ಭಿಕ ರಜೆಗಳನ್ನು ಉಪಯೋಗಿಸಲು ಅನುಮತಿ ನೀಡಲಾಗಿದೆ. 


ಕ್ರಮಸಂಖ್ಯೆ ಹೆಸರು ಸಂಬಂಧ ವಯಸ್ಸು 
1. ಶ್ರೀ ಕೆ.ಎಸ್‌. ಮಂಜುನಾಥ್‌, ಐಎಎಸ್‌ ಸ್ವತ : 
2... ಶ್ರೀಮತಿ ಪಿ.ಸಿ. ಪದಿಫಿ ಪತ್ನಿ 44 ವರ್ಷಗಳು 
3. ಕು: ಕೆ.ಎಂ. ಮಾಧುರಿ ಮಗಳು 18 ವರ್ಷಗಳು 


ಸದರಿ ಉದ್ದೇಶಕ್ಕಾಗಿ ತಗಲುವ ವಾಸ್ತವಿಕ ಪ್ರಯಾಣ ವೆಚ್ಚದ ಶೇಕಡ 90ರಷ್ಟು ಹಣವನ್ನು ಅಂತಿಮ ಪ್ರಯಾಣಭತ್ಯ ಬಿಲ್ಲಿನಲ್ಲಿ ಹೊಂದಾಣಿಕೆ 
ಮಾಡುವ ಷರತ್ತಿಗೆ ಒಳಪಟ್ಟು ಮುಂಗಡ ಪ್ರಯಾಣಭತ್ಕೆಯನ್ನು ಮಂಜೂರು ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಸುಧಾಕರ ಶೆಟ್ಟಿ 
ಪಿ.ಆರ್‌. 1315 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 331 ಸಅಸೇ 2005, ಬೆಂಗಳೂರು, ದಿನಾಂಕ: 03ನೇ ನವೆಂಬರ್‌ 2005 
ಶ್ರೀ ಎಸ್‌.ಬಿ. ಮುಳ್ಳಳ್ಳಿ, ಕಾರ್ಯನಿರ್ವಾಹಣಾಧಿಕಾರಿ, ತಾಲ್ಲೂಕು ಪಂಚಾಯತಿ, ಚಿಕ್ಕೋಡಿ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಕೃಷಿ ಮಾರುಕಟ್ಟೆ ಸಚಿವರ ಪದಾವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಶ್ರೀ ಹೆಚ್‌.ಎಂ. ಕೆಂಪೇಗೌಡ, ಕೆ.ಎ.ಎಸ್‌. ಅವರ ವರ್ಗಾವಣೆಯಿಂದ ತೆರವಾದ ಆಪ್ತ ಕಾರ್ಯದರ್ಶಿಯ ಹುದ್ದೆಯಲ್ಲಿ ನಿಯೋಜನೆ ಮೇಲೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ವಿ. ಪ್ರಭು 
ಪಿ.ಆರ್‌. 1316 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 196 ಆಸೇವ 2004, ಬೆಂಗಳೂರು, ದಿನಾಂಕ: 03ನೇ ನವೆಂಬರ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 3 ಆಸೇಜಿ 2000 ದಿನಾಂಕ: 9.11.2004 ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್‌. ಕಿರಿಯ ಶ್ರೇಣಿ 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಪ್ರಕಾರ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳಿಗೆ 
ಈ ಕೂಡಲೆ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 10620 - 14960 ರ ವೇತನ ಶ್ರೇಣಿಯ ಕರ್ನಾಟಕ ಆಡಳಿತ ಸೇವಾ 
ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 





ಕ್ರ.ಸಂ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿರುವ ಹುದ್ದೆ 





1 ವಿ. ಮೋಹನ್‌ಕುಮಾರ್‌, ವಿಶೇಷ ಭೂಸ್ವಾಧೀನಾಧಿಕಾರಿ, ಮಂಡ್ಯ - ಖಾಲಿ ಹುದ್ದೆಗೆ 
ಮನೆಬಾಡಿಗೆ ನಿಯಂತ್ರಕರು, 
ಪೂರ್ವ ವಲಯ, ಬೆಂಗಳೂರು. 














2 ಸೈಯದ್‌ ಅಲಿ ರಜೈ, ಪ್ರಧಾನ ವ್ಯವಸ್ಥಾಪಕರು (ಅ ಮತ್ತು ಭೂ), 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕೆ.ಎಸ್‌.ಎಸ್‌.ಐ.ಡಿ.ಸಿ., ಬೆಂಗಳೂರು ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಬಿ.ಎಂ.ಐ.ಸಿ.ಪಿ., ಬೆಂಗಳೂರು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 








ಈ ಬಡ್ತಿಯ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 
) ಕೆ.ಎ.ಎಸ್‌. ಸಮೂಹ - ಎ - (ಕಿರಿಯ ಶ್ರೇಣಿ) ವೃಂದದ ಜೇಷ್ಟತಾ ಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ ಪರಾಮರ್ಶಿಸಲಾಗುವುದು. 
) ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ವೃಂದದ ಜೇಷ್ಠತಾ ಪಟ್ಟಿ ಬಗ್ಗೆ ನ್ಯಾಯಾಲಯದಲ್ಲಿ ಬಾಕಿಯಿರುವ ಪ್ರಕರಣಗಳಲ್ಲಿ ಆಗುವ ಅಂತಿಮ 
ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
3)... ಪೋಷಕ ವೃಂದಗಳ ಜೇಷ್ಟತಾ ಪಟ್ಟಿಯ ಪರಿಷ್ಕರಣೆಯ ನಂತರ ಪರಾಮರ್ಶಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1317 ಯು.ವಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 


